MAY 2011 


MAY 201 


ನಿಸರ್ಗದೆಡೆಗೆ ಪಯಣ 


WILDLIFE 
CONSERVATION 
GROUP 


CONSERVATION 


© WCG 


WCG 


ಕಾನನ 


ನಿಸರ್ಗದೆಡೆಗೆ ಪಯಣ 


MAY 2011 


ಲೇಖನಗಳು 
* ಹಕ್ಕಿಲೋಕ 
* ತಪ್ಪಲು 


- ನಾಗೇಶ್. ಓ . ಎಸ್ 


- ಶಂಕರಪ್ಪ . ಕೆ. ಪಿ 


* ಹಸು ಕಂದನ ಮರಣ 


- ಕೃಷ್ಣನಾಯಕ್ 


ಅನಿಸಿಕೆಗೆ 
E -mail: kaanana.mag @ gmail. com 
ಮುಖಪುಟ : ನತ್ತಿಂಗ - Common Indian Nightjar. 


© 


W 


C G 


ಸಂಪಾದಕೀಯ 


ಪ್ರಿಯ ಓದುಗರೇ , . . . 


ಈ ಬಾರಿಯ ಸಂಚಿಕೆಯಲ್ಲಿ ನತ್ತಿಂಗ ಹಕ್ಕಿಯ ಬಗ್ಗೆ ಮಕ್ಕಳು ಮೊದಲ ಬಾರಿ " ಹಕ್ಕಿಲೋಕ 
”ಕ್ಕೆ 
ಕಾಲಿರಿಸುವ ರೀತಿ ಹಾಗೂ ಅವರ ಸ್ವಾಭಾವಿಕ ಕುತೂಹಲ ಕೆರಳುವ ಪರಿಯ ಬಗ್ಗೆ ಮತ್ತು 
ನತ್ತಿಂಗದ ಜೀವನದ ಬಗ್ಗೆ ಸೊಗಸಾಗಿ ನಾಗೇಶ್ ರವರು ಚಿತ್ರಿಸಿದ್ದಾರೆ . 


" ತಪ್ಪಲು" ಮಕ್ಕಳ ವನವಿಹಾರ ( ಕುರಿತ ಚಿತ್ರದರ್ಶನ. ಇದರಲ್ಲಿ ಮಕ್ಕಳು ಹಾಡಿ ಕುಣಿದು ಕಲಿತ 
ವಿಚಾರಗಳು ಅಪಾರ . ಮಳೆಯಲ್ಲಿ ನೆನೆದು ಜೀವಜಾಲದ ಬಗ್ಗೆ ತಿಳಿದುಕೊಂಡು, ಸ್ವತಃ ತಾವೇ 
ಪಾತ್ರದಾರಿಗಳಾಗಿ ನಟಿಸಿ ಜೀವಜಾಲದ ಸಂಕೀರ್ಣತೆಯ ಬಗ್ಗೆ ತಿಳಿದುಕೊಂಡುದನ್ನು ತಪ್ಪಲಿನಲ್ಲಿ ಕಾಣ 


ಬಹುದು 


" ಹಸುಕಂದನ ಮರಣ” ಕವನದಲ್ಲಿ ಗ್ರಾಮೀಣ ಸೊಗಡು , ಹಸು - ರೈತನ ಅವಿನಾಭಾವ ಸಂಬಂಧ, 
ಕಂದನನ್ನು ಕಳೆದುಕೊಂಡ ಇಡೀ ಕುಟುಂಬದ ಜೊತೆ ಹಸುವಿನ ದುಃಖವನ್ನು ನಾಯಕ್ ರವರು 
ಮನೋಹರವಾಗಿ ಚಿತ್ರಿಸಿದ್ದಾರೆ. - 


ಪ್ರಕೃತಿಯ ಬಗ್ಗೆ ಅರಿವು ಮೂಡಿಸುವ ನಮ್ಮ ಪುಟ್ಟ ಪತ್ರಿಕೆಯನ್ನು ಓದಿ ಸಲಹೆ 
ಸೂಚನೆಯನ್ನು ನಿಮ್ಮಿಂಡ ಆಶಿಸುತ್ತವೆ. ಈ ಪತ್ರಿಕೆಯು ನಿಮಗಾಗಿಯೇ ಇದೆ, ವನ್ಯಲೋಕ 
, ಕಾಡು, 
ಪ್ರಾಣಿ - ಪಕ್ಷಿಗಳು, ಮತ್ತು ಸಾಹಿತ್ಯ ವಿಚಾರಗಳು, ಕವನ, ಕಥೆಗಳು, ವಿಜ್ಞಾನ, ಪ್ರವಾಸ , 
ಛಾಯಚಿತ್ರಗಳು ಮುಂತಾದ ವಿಷಯಗಳ ಲೇಖನಗಳನ್ನು ಕಳುಹಿಸಬಹುದಾದ 


ಇ -ಮೇಲ್ ವಿಳಾಸ : kaanana. mag @ gmail.com 


ಹಕಿ ಲೋಕ 

ನಂಗಹಕ್ಕಿ 


ವೈಜ್ಞಾನಿಕ ಹೆಸರು : CaprinulgUS asiaticUS 
ಇಂಗ್ಲೀಷ್ ಹೆಸರು : Common Indian Nightjar 


3 


ಪೋಕು ಮತ್ತು ಎರಡು ಜಡೆಯ ನಂದು, ಕಾಡು ಮಗ್ಗುಲಲ್ಲೇ ಇರುವ ಗುಡ್ಡಯ್ಯನದೊಡ್ಡಿಯಲ್ಲಿ 
ಬೆಳೆಯುತ್ತಿರುವ ಮಕ್ಕಳು. ಅವಕ್ಕೆ ರಜೆಯಲ್ಲಿ ಅಮ್ಮನೊಡಿಗೆ ಹರಿಯುವ ಹಳ್ಳಕ್ಕೆ ಹೋಗುವುದಕ್ಕೆ ಎಲ್ಲಿಲ್ಲದ 
ಹಿಗ್ಗು. ಹಳ್ಳದ ದಾರಿಯಲ್ಲಿ ಬಟ್ಟೆಗಳನ್ನು ತಲೆಯ ಮೇಲೆ ಹೊತ್ತು ನಡೆಯುತ್ತಿದ್ದ ಅಮ್ಮನ ಹಿಂದೆ ಪುಳಕ 
ಪುಳಕ ಎಂದು ಹೆಜ್ಜೆಯಾಕುತ್ತಾ ಕುಣಿಯುತ್ತಾ ಸಾಗುತ್ತಿದ್ದವು. ನಿಬಿಡ ಮರಗಳಿಂದ ಆವೃತವಾದ ಹಳ್ಳದ 
ತಟದಲ್ಲಿ ಬಟ್ಟೆ ಒಗೆಯುತ್ತಿದ್ದ ಅಮ್ಮನನ್ನು ಬಿಟ್ಟು ಈ ಮಕ್ಕಳು ಸ್ವಲ್ಪ ಪಕ್ಕದಲ್ಲಿ ಕಲ್ಲುಗಳ ಮೇಲೆ ಕುಳಿತು 
ಹರಿಯುವ ನೀರಿಗೆ ಕಲ್ಲುಗಳನ್ನು ಹಾಕಿ ಸುಖಿಸುತ್ತಿದ್ದರು. ಹತ್ತಿರವಿದ್ದ ಎಲ್ಲಾ ಕಲ್ಲುಗಳೂ ಖಾಲಿಯಾಗಿ 
ಪಕ್ಕದಲ್ಲಿದ್ದ ಸಣ್ಣ ಕಲ್ಲುಗಳ ರಾಶಿಯ ಬಳಿ ಪೋಕು ಬಂದಾಗ ಅವನಿಗೆ ಒಂದು ಸತ್ಯ ಸಣ್ಣ ಹಕ್ಕಿ ಮರಿ 
ಸಿಕ್ಕಿತು. ಅದನ್ನು ತನ್ನ ಅಕ್ಕನಿಗೆ ತೋರಿಸಿದ. ನಂದು ಅವನಿಗಿಂತ ಬುದ್ದಿವಂತೆಯಾದ್ದರಿಂದ ಸತ್ತಿರುವ ಈ 
ಹಕ್ಕಿಮರಿಯನ್ನು ಮಣ್ಣಿನಲ್ಲಿ ಹೂತು ಸಮಾಧಿ ಮಾಡುವುದು ಎಂದು ತೀರ್ಮಾನಿಸಿದಳು. 


ಗುಂಡಿತೋಡಿ ಇನ್ನೇನು ಮಣ್ಣು ಮುಚ್ಚಬೇಕು ಅಷ್ಟರಲ್ಲಿ ಒಗೆದ ಸೀರೆಯನ್ನು ಒಣಗಾಕಲು ಬಂದ 
ಅಮ್ಮನಿಗೆ ನಂದು ಕಾತರತೆ ಮತ್ತು ಮುಗ್ಧತೆಯಿಂದ ಎರಡೂ ಕೈಗಳಲ್ಲಿ ಸತ್ತ ಮರಿಯನ್ನು ತೋರಿಸಿ 


“ ಸತ್ತೋಗದೆ ಪಾಪ! 
ಮಣ್‌ ಮಾಡ್ತಾ ಇದ್ದೀವೀ ” ಎಂದಳು. 


ಥ ನಿಮಾ ! 
ಅದು ಸೊಕ್ಕೋಗಿಲ್ಲಾ ಕಣೆ!. ನತ್ತಿಂಗನ್ ಮರಿ ಅದು ಇನ್ನು ಕಣ್ಣಿಟ್ಟಿಲ್ಲಾ . ! 
“ ಏಳು ಮೇಲೆ! ಎಲ್ಲಿತ್ತೋ ಅಲ್ಲಿ ಬಿಟ್ಟುಟ್ಟು ಬರಿ ಬೇಗ ಬಟ್ಟೆ 
ಒಣಗಾಕಬೇಕು. ಹುಳಹುಪ್ಪೆನೆಲ್ಲಾ ಮುಟ್ ಬ್ಯಾಡೋ ಅಂದ್ರೆ ಎಲ್ಲಿ ಕೇಳಿರ 
ನೀವು” ಎಂದು ನಂದುವಿನ ಕೆನ್ನೆಗೆ ತಿವಿದಳು. ತಾವು ಮಾಡಿದ ಅಪರಾದ 
ತಿಳಿಯದ ಪೋಕು ಗುಂಡಗಿದ್ದ ಮುಖವನ್ನು ಕೋಲಗೆ ಮಾಡಿಕೊಂಡ. 

ಹಕ್ಕಿಮರಿಯನ್ನು ಅದು ಇದ್ದ ಜಾಗಕ್ಕೆ ಬಿಡಲು ಹೋದಾಗ ನತ್ತಿಂಗ ಹಕ್ಕಿ ಪೋಕುವಿನ ಕಾಲಬುಡ 
ದಿಂದಲೇ ಹಾರಿ ಇಬ್ಬರನ್ನು ಬೆಚ್ಚಿ ಬೀಳಿಸಿತು. ಹಾರಿ ಮಾರು ದೂರದಲ್ಲಿ ಕಣ್ಮುಚ್ಚಿ ಕುಳಿತುಕೊಂಡಿತು . ಒಣ 
ಹುಲ್ಲಿನಲ್ಲಿ ಕುಳಿತ ಆ ಹಕ್ಕಿ ಹುಲ್ಲಿನ ಬಣ್ಣಕ್ಕೆ ಹೇಗೆ ಒಗ್ಗಿತ್ತೆಂದರೇ ಕಣ್ಣರಳಿಸಿ ನೋಡಿದರೂ ಅಲ್ಲಿ ಪಕ್ಷಿ 
ಕುಳಿತಿದೆ ಎಂದು ಗುರುತಿಸುವುದು ಸಾಧ್ಯವಿರಲಿಲ್ಲ . ಎಷ್ಟೋ ಪಕ್ಷಿಗಳು ವೈರಿಗಳಿಂದ ರಕ್ಷಿಸಿಕೊಳ್ಳಲು ತನ್ನ 
ಮೈಬಣ್ಣವನ್ನು ಅದು ವಾಸಿಸುವ ಪರಿಸರಕ್ಕೆ ಹೊಂದುವಂತೆ ಮಾರ್ಪಾಡಿಸಿಕೊಂಡಿವೆ. ಆದರೇ ಈ ನಂಗ 
ಪಕ್ಷಿಯು ಬೂದು ಮಿಶ್ರಿತ ಕಂದು ಬಣ್ಣವಿರುವದರಿಂದ ಒಣಗಿದ ಎಲೆಗಳ ನಡುವೆ ಕುಳಿತರೆ ಅದರ 
ವೈರಿಗಳಿಗಿರಲಿ ನಮಗೂ ಕಂಡು ಹಿಡಿಯುವುದು ಬಹಳ ಕಷ್ಟ . 

- ಇದು ರಾತ್ರಿವೇಳೆ ಬಹಳ ಚಟುವಟಿಕೆಯಿಂದ ಇದ್ದು, ಹಾರಾಡುವ ಪತಂಗ ಮತ್ತು ಇತರೆ 
ಕೀಟಗಳನ್ನು ಹಿಡಿದು ಕಬಳಿಸುತ್ತದೆ. ಗೊರವಂಕ ಗಾತ್ರವಿರುವ ಇದಕ್ಕೆ ಕಪ್ಪನೆಯ ಕೊಕ್ಕು ಇದೆ. ಕೊಕ್ಕಿನ 
ಬುಡದಲ್ಲಿ ಮೀಸೆಗಳಂತಹ ಚೂಪು ಪುಕ್ಕಗಳಿವೆ. ಸಾಮಾನ್ಯವಾಗಿ ನೆಲದ ಮೇಲೆ ಎರಡು ಮೂರು 
ಮೊಟ್ಟೆಗಳನಿಟ್ಟು 16 - 18 ದಿನ ಕಾವುಕೊಟ್ಟು ಮರಿ ಮಾಡುತ್ತವೆ. 

ಮೊಟ್ಟೆಯಿಂದ ಹೊರಬಂದ ಮರಿಗಳು ತರಗೆಲೆಯ 
ಬಣ್ಣವೇ ಇದ್ದು , ಸತ್ತಂತೆ ನಿಶ್ಚಲವಾಗಿ ಕಣ್ಣು ಮುಚ್ಚಿ 
ಕುಳಿತಿರುತ್ತವೆ. ಒಂದೆರಡು ವಾರದಲ್ಲೇ ಸ್ವಂತ ಆಹಾರವನ್ನು 
ತಾವೇ ಸಂಪಾದಿಸಿ ತಿಂದು ಬದುಕಲು 
ಸಮರ್ಥವಾಗಿರುತ್ತವೆ. 


ಪೋಕು ಮತ್ತು ನಂದು ತಿಂಗಳ ಬೆಳಕಿನಲ್ಲಿ ಮನೆಯ 
ಮುಂದೆ ಕುಳಿತು ಊಟ ಮಾಡುತ್ತಿದ್ದಾಗ ದೂರದ ಬೋಳು 
ಮರದ ತುದಿಯಲ್ಲಿ ಕುಳಿತ ನಂಗಹಕ್ಕಿ , ಹಾಳವಾದ ನಿಂತ 
ನೀರಿಗೆ ಕಲ್ಲೆಸೆದಾಗ ಉಂಟಾಗುವ ಸದ್ದಿನಂತೆ 
ಚುಣುಕ್ . . . 
ಚುಣುಕ್ . . . ಎಂದು ಕೂಗುತ್ತಿತ್ತು . 


ತಪ್ಪಲು 


ನಿಸರ್ಗದೆಡೆಗೆ ಮಕ್ಕಳು ಬಹುಬೇಗ ಸ್ವಾಭಾವಿಕವಾಗಿ 
ಸೆಳೆಯಲ್ಪಡುತ್ತಾರೆ. ನೀರಿನಲ್ಲಿ ಆಟವಾಡುವುದು , 
ಮಣ್ಣಿನಲ್ಲಿ ಗೊಂಬೆ ಮಾಡುವುದು, ಬಣ್ಣದ ರೆಕ್ಕೆಯ 
ಚಿಟ್ಟೆಯ ಹಿಂದೆ ಓಡುವುದು ಆ ಬಾಲ ಮೆದುಳಿಗೆ 
ಯಾವುದೇ ಬಗೆಯ ಸುಖವೀಯುತ್ತದೆ. 
* ಮಕ್ಕಳಿಗೆ ಅವು ಬದುಕಿರುವ ಜೀವ 
ಪ್ರದೇಶದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ 
ಶ್ರೀ ರಾಮಕೃಷ್ಣ ವಿದ್ಯಾಕೇಂದ್ರ ಶಿವನಹಳ್ಳಿಯಲ್ಲಿ 
ಒಂದು ದಿನದ ನಿಸರ್ಗ ನಡಿಗೆ ಏರ್ಪಡಿಸಲಾಗಿತ್ತು . 


ಆ ಭಾನುವಾರ ರಾತ್ರಿ ಅಕಾಲಿಕ ಮಳೆಯಾಗಿ ಭೂಮಿ 
ತಂಪಾಗಿ, ಮರಗಿಡಗಳು ನಗುವಂತೆ ಅಚ್ಚಹಸಿರಾಗಿ 
ಭಾಸವಾಗುತ್ತಿತ್ತು . 


ವಾರೆನೇ ಇಪ್ಪತ್ತೂರು ಬಾಲ - ಬಾಲಕಿಯರೊಡನೆ 
ನೀಗ್ವಾಟ್ಟು, ತಿಂಡಿಪೊಟ್ಟಣಗಳನ್ನು ಹಿಡಿದು 
ಜೀಡಿ ಗುಡ್ಡಕ್ಕೆ ಹೊರಟೆವು. 


ಹೋಗುವಾಗ ಹಲವು ವಿಧದ ಪಕ್ಷಿಗಳನ್ನು ಕಂಡು 
ಅವುಗಳ ಚಿಲಿಪಿಲಿ ಗಾನವನ್ನು ಹಾಲಿಸಿದರು. ಹಲವು 
ವಿಧದ ಕಪ್ಪೆಗಳೂ , ಮಿಡತೆಗಳು , ಚಿಟ್ಟೆಗಳನ್ನು ಕಂಡು 
ಹರ್ಷಗೊಂಡರು . ನಾನು ನನಗೆ ತಿಳಿದ ಕೆಲವು ಕಾಡಿನ 
ಔಷಧೀಯ ಸಸ್ಯಗಳ ಬಗ್ಗೆ , ವನ್ಯವೃಕ್ಷಗಳ ಬಗ್ಗೆ , 
ಕೆಲವು ಪಕ್ಷಿಗಳ ಜೀವನಕ್ರಮದ ಬಗ್ಗೆ ತಿಳಿಸಿದೆ. 
ಪ್ರೈಮರಿ ಸ್ಕೂಲಿನ ಮಕ್ಕಳೊಂದಿಗೆ ಹೊರಸಂಚರ 
ಹೋಗಿ ಪಕ್ಷಿವೀಕ್ಷಣೆ ಸಾದ್ಯವೇ ಇಲ್ಲಾ ! ಎಂದು 
ಚನ್ನಾಗಿ ಮನವರಿಕೆಯಾಗಿ, 


ಕಾಡನ್ನು ಕಂಡ ಕೂಡಲೇ ತಲೆಗೊಂದರಂತೆ 
ಮಾತನಾಡುತ್ತಾ ಕಿರುಚುತ್ತಾ ಕುಣಿಯುತ್ತಾ ಸಾಗಿದ 
ನಮ್ಮ ಕಿರು ವಾನರ ಸೈನ್ಯವನ್ನು ಕಂಟ್ರೋಲ್ ಗೆ ತರಲು, 
ಸಣ್ಣ ಸಣ್ಣ ನಾಲ್ಕು ಗುಂಪುಗಳನ್ನು ಮಾಡಿ, ಚೇಷ್ಟೆ 
ಮಾಡಿ ಕಿರಿಚಿ ಕೂಗುವ ಗುಂಪಿಗೆ ಒಂದೇ ಒಂದು 
ಸೊನ್ನೆ ಹಾಕುತ್ತೇನೆ ಎಂದುದ್ದೇ ತಡ - ಇನ್ನೆಲ್ಲಿ 
ಪರೀಕ್ಷೆಯಲ್ಲಿ ಪೇಲಾಗುತ್ತೇವೆಯೋ ಎಂಬ ಭಯ 
ದಿಂದ ಎಲ್ಲರೂ ಗಪ್ ಚಿಪ್ ಆದಾಗ ನಮ್ಮ ತಲೆಯ 
ಮೇಲೇ ಬಹಳ ಅಪರೂಪವಾದ ಮಂಗಟ್ಟೆ ಪಕ್ಷಿ 
ಸುಯ್ ಸುಯ್ ಎಂದು ರೆಕ್ಕೆ ಬಡಿಯುತ್ತ ಹಾರಿ 
ಹೋಯಿತು!. 


ಎಲ್ಲಾ ಗುಂಪಿಗೂ ಭೂತಕನ್ನಡಿಯನ್ನು ಕೊಟ್ಟಿದ್ದೆನದ್ದರಿಂದ ಸಣ್ಣ ಸಣ್ಣ ಇರುವೆ , ಬಣ್ಣದ ಹೂಗಳನ್ನು 
ನೋಡಿ ಖುಷಿಪಡುತ್ತಿದ್ದುದು ಅವರ ಮೊಗದಲ್ಲೇ ಕಾಣುತ್ತಿತ್ತು . ಸುಮಿ ನೀರಿನಲ್ಲಿ ಬೆಳೆದಿರುವ ಸಣ್ಣ ಹಳದೀ 
ಹೂವನ್ನು ಹ್ಯಾಂಡ್ ಲೇನ್ಸಿನ ಮೂಲಕ ದೊಡ್ಡದಾಗಿ ನೋಡಿಒಬ್ಬಳೆ ನಗುತ್ತಿದ್ದಳು. 
ಏ ಚಪಾತಿ ಇಲ್ಲೊಡೋ ! ಇರವೆ ಏಷ್ಟು ಗಾತ್ರ ಕಾಣದೆ. ವಾವ್ ! 


- 


- 


ಐನೂರು ವರ್ಷದ ಸೈಕಸ್ ಜಾತಿಯ ಗಿಡವನ್ನು ನೋಡಿ, ಮೂಗಿನ 
ಮೇಲೆ ಬೆರಳಿಟ್ಟುಕೊಂಡರು ಜೀಡಿ ಗುಡ್ಡದ ಮೇಲೆ ಕಾಣುವ ಭವ್ಯ 
ವನರಾಶಿಯ ಮುಂದೆ ಕುಳಿತು ನೋಡಿದರು , ಆಸ್ವಾದಿಸಿದರು, 
ಕುಣಿದರು , ಜಿಗಿದರು , ನೀರೆರೆಚಾಡಿದರು . ಬಂಡೆಯ ಮೇಲೆ ಇರುವ 
ಸಣ್ಣಸಣ್ಣ ಹೊಂಡಗಳಲ್ಲಿ ಇರುವ ಜೀವವೆವಸ್ಥೆಯ ಬಗ್ಗೆ ವಿಕ್ಷಿಸಿದರು. 
ಅದರಲ್ಲಿರುವ ಸಣ್ಣ ಸಣ್ಣ ಕ್ರಿಮಿ ಕೀಟ, ಪಾಚಿ,ಗೊದಮೊಟ್ಟೆ, ಕಪ್ಪೆ ಮರಿ, 
ಎರೋಪ್ಲೇನ್ ಚಿಟ್ಟೆ , ಡ್ಯಾ೦ಸೆಲ್ಪ್ಪೆಗಳನ್ನು ನೋಡಿ ಚಿತ್ರ 
ಬರೆದುಕೊಂಡರು . . ನಾನು ಆರುಕಾಲಿರುವ ಎಲ್ಲಾ ಕ್ರಿಮಿಗಳೂ 
ಕೀಟಗಳ ಗುಂಪಿಗೆ ಸೇರುತ್ತವೆ ಎಂದು ತಿಳಿಸಿದೆ. 

ಬೆಟ್ಟದ ಮೇಲೆ ಹುಲ್ಲಿನಲ್ಲಿ ಆರು ಅಂಗುಲದ ಕಡ್ಡಿಹುಳು 
ಯಾವುದೋ ಕೀಟವನ್ನು ಬೇಟೆಯಾಡಿ ತಿನ್ನುತ್ತಿದ್ದನ್ನು ಅನ್ವೇಷಣೆ 
ಮಾಡಿದ ದೇವ್ರುಮುನಿಯ ಎಲ್ಲರಿಗೂ ಕರೆದು ತೋರಿಸಿದ. 
ಇನ್ನೊಬ್ಬ ಯಾವುದೋ ವಿಚಿತ್ರ ಕಾಯಿಯನ್ನು ಕಿತ್ತು ತಂದು ನನಗೆ 
ತೋರಿಸಿ, ಅದು ಯಾವುದೆಂದು ಕೇಳಿದ. ಒಂದೇ ಪ್ರಭೇದದಲ್ಲಿ 
ನೂರಾರು ಉಪಜಾತಿಗಳಿರುವ ಸಸ್ಯಸಂಕುಲದಲ್ಲಿ ಬರೀ ಕಾಯಿಯನ್ನು 
ನೋಡಿ ಯಾವಗಿಡ ಎಂದು ಗುರುತಿಸಿ ಹೇಳುವುದು!! 

ಬಂಡೆಗಳ ಸಂದುಗಳಲ್ಲಿ ಬೆಳೆಯುವ ಆ ಗಿಡದ ಬಳಿ ಬಂದು 
ಪರೀಕ್ಷಿಸಿದಾಗ, ಅದನ್ನು ನಾನು ಹದಿನೈದು ವರ್ಷಗಳ ಹಿಂದೆ 
ಕುರಿಮೇಕೆ ಮೇಯಿಸುವಾಗ ನೂರಾರು ಬಾರಿ ಮುರಿದು ಮೇಕೆಗೆ 
ತಿನ್ನಿಸಿದ್ದೇನಾದರೂ , ಆ ಕಾಯಿಗಳನ್ನು ಕಂಡಿದ್ದು ಈಗ ಮಾತ್ರ . ಅದರ 
ಕೆಲವು ಫೋಟೊ ತೆಗೆದು ನನ್ನ ಸಸ್ಯಶಾಸ್ತ್ರಜ್ಞ ಮಿತ್ರ ಶಿಂಡೆಗೆ 
ಕಳಿಸಿದ್ದೇನೆ. 


ಹಸು ಕಂದನ ಮರಣ 


ಹಸು ಕಂದನ ಮರಣ 
ಹಸು ಕಂದನ ಮರಣ 
ಮನೆಯಲ್ಲಿ ಮರಣಹೋಮ 
ಶೋಕಾಚರಣೆ ಇಂದು ಮನೆಯಲ್ಲಿ . 


ಮುಂಜಾವದಲ್ಲಿದ್ದು ಕೊಟ್ಟಿಗೆಯಲ್ಲಿ ಅಪ್ಪ 
ಹಸು ಕಂದನ ಮಾತಿಲ್ಲ , ಹಸು ಕಂದಗೆ ಉಸಿರಿಲ್ಲ 
ತಲೆಯ ಮೇಲೆ ಕೈ ಇಟ್ಟು, ಅಪ್ಪ 
ಕರೆದರು ನನ್ನ ತಾಯಿಯ ನೋವಿನಿಂದ 


ನಾ ಹಾಸಿಗೆಯಿಂದ ಕಣ್ಣ ತೆರೆದಾಗ ಬೆಳಕು 
ಹರಿದಿರಲಿಲ್ಲ , ಬೆಳ್ಳಿಚುಕ್ಕೆ ಮೂಡಿರಲಿಲ್ಲ 
ಬನವದು ಮರಣವಾಯಿತು ಘಳಿಗೆಯಲಿ 
ಆ ಸೂರ್ಯ ಕಣ್ಣ ತೆರೆದ ಮೂಡಣದಲ್ಲಿ 


ನನ್ನ ತಂಗಿ ಪೂಜೆ ಸಲ್ಲಿಸಿ ಕಣ್ಣೀರಿಟ್ಟಳು 
ನೆನ್ನೆಯವರಿಗೂ ಜೊತೆಗಿದ್ದ ಕಂದಮ್ಮ 
ಭೂತಾಯಿಯ ಮಡಿಲೊಳಗೆ ಬೆರೆತ 
ಹಿತ್ತಲೊಳಗೆ ಅಜ್ಜಿಯ ಶೋಕಕೇಳುವವರಿಲ್ಲ 


ಎಂದಿನಂತೆಯೇ ಆ ತಾಯಿಯ ಬದುಕು 
ಆ ನಗು ಮುಖದ ಕಂದನ ಮಾತಾಡಿಸಲಿಲ್ಲ 
ಒಂದನಿ ಕಣ್ಣೀರಿಡಲಿಲ್ಲ , ನೆನಪಾಯಿತೇನೋ 
ಕಂದಮ್ಮಗೆ ಹಾಲುಣಿಸಲು ಕಿರುಚಿದೆ ಈಗ! 


- ಕೃಷ್ಣನಾಯಕ್ 

ವನ್ಯಜೀವಿಗಳ ಬಗ್ಗೆ ಪ್ರೀತಿಯಿರುವ ಇವರು 
ಮದೇಶ್ವರ ರಕ್ಷಿತ ಅರಣ್ಯದ ಬಳಿ ರೇಷ್ಮೆ ಕೃಷಿ ಜೊತೆಗೆ 

ಸಾಹಿತ್ಯ ಕೃಷಿಯಲ್ಲಿ ತೊಡಗಿರುವ 
ವಿಜ್ಞಾನ ಪದವೀಧರರು. -9611428901 


